ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಡ್‌ ಆಗಿ ಕೆಲಸ ನಿರ್ವಹಿಸುವವರಿಗೆ ಸಂಬಳ ನೀಡದಿರುವ 
ಬಗ್ಗೆ 

ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 

45 (48) ಮಾನ್ಯ ಉಪ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಡ್‌ ಆಗಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಸಂಬಳ 
ಕೊಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಲವಾರು ತಿಂಗಳುಗಳಿಂದ ಸಂಬಳ ಸಿಗದೇ ಸರ್ಕಾರದ ಮಟ್ಟಿದಲ್ಲಿ ಅಧಿಕಾರಿಗಳನ್ನು ಮತ್ತು 
ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿ ಅಲೆದಾಡುತ್ತಿರುವ೦ತಹ ಈ ಅನ್‌ಸ್ಕಿಲ್ಡ್‌ ನೌಕರರ ಕಷ್ಟವನ್ನು ಸರ್ಕಾರ 
ಅರಿತು ಇವರುಗಳಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಕ್ರಮ ಜರುಗಿಸಲಾಗುವುದೇ? 


